ಚುಕ್ಕೆ ಗುರುತಿಲ್ಲದ ಪ್ರನ್ನೆ 


ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


44] 
ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ 


18-02-2022. 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 

ಕಸಾ ಷ್‌ ಉತ್ತರ 

(ಅ) ರಾಜ್ಯದ ಗಾಮ | ಕರ್ನಾಟಕೆ`'ಗಾಮ' ಸ್ಪರಾಜ್‌ ಮತ್ತು ಸನಾಷಾಹ್‌ ಷ್‌ 
ಪಂಚಾಯಿತಿಗಳಲ್ಲಿ ಕರ್ತವ್ಯ | ಅಧಿನಿಯಮ, 1993 ರ ಪ್ರಕರಣ 113 ರಂತೆ ಗ್ರಾಮ ಪಂಚಾಯತಿಯ 


ನಿರ್ವಹಿಸುತ್ತಿರುವ ಕಂಪ್ಯೂಟರ್‌ 
ಆಪರೇಟರ್‌” ಕರವಸೂಲಿಗಾರರು 
ಹಾಗೂ ಡಿ ಗ್ರೂಪ್‌ ನೌಕರರ 
ಮಾಸಿಕ ವೇತನವನ್ನು 
ಸರಿಯಾಗಿ ನೀಡಲಾಗುತ್ತಿದೆಯೇ; 


(8 ರಾಜ್ಯದ ಕಲವು ಗಾಮ 
ಪಂಚಾಯತ್‌ಗಳಲ್ಲಿ 3-4 
ತಿಂಗಳಾದರೂ ವೇತನ 
ನೀಡದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 

(ಇ) ಹಾಗಿದ್ದಲ್ಲಿ ಈ ಸಮಸ್ಯೆ 
ಬಗೆಹರಿಸಲು ಸರ್ಕಾರ 


ಕೈಗೊಂಡ ಕ್ರಮಗಳೇನು; (ವಿವರ 
ನೀಡುವುದು) 


ಸಿಬ್ಬಂದಿಗಳ ವೇತನವನ್ನು ಗ್ರಾಮ 
ಸ್ಪಂತ ಸಂಪ ಪನ್ಮೂಲದಿಂದ ಪಾವತಿಸುವುದು, 
ಪಂಚಾಯತಿಯ ಕರ್ತವ್ಯವಾಗಿರುತ್ತದೆ. 


ಪಂಚಾಯತಿ ನಿಧಿಯಿಂದ ಅಂದರೆ 
ಪ್ರತಿಯೊಂದು ಗ್ರಾಮ 


ಆದಾಗ್ಯೂ ರಾಜ್ಯದ ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ 
ಸಂಪನ್ಮೂಲದ ಕೊರತೆಯಿಂದ ಸಮಯಕ್ಕೆ ಸರಿಯಾಗಿ ಸಿಬ್ಬಂದಿಗಳ 
ವೇತನ ಪಾವತಿಸದ ಕಾರಣ ಸರ್ಕಾರವು ಗ್ರಾಮ ಪಂಚಾಯತಿಗಳಿಗೆ 
ಬಿಡುಗಡೆ ಮಾಡುವ ಅನುದಾನದಲ್ಲಿ ಭಾಗಶಃ ವೇತನಕ್ಕಾಗಿ ಪ್ರತ್ಯೇಕ: 
ಅನುದಾನವನ್ನು ಬಿಡುಗಡೆ ಮಾಡುತ್ತಿದೆ. 


ಪ್ರಸ್ತುತ ರಾಜ್ಯದ ಗ್ರಾಮ ಪಂಚಾಯತಿಗಳಲ್ಲಿ 1) ಬಿಲ್‌ 
ಕಲೆಕ್ಟರ್‌, 2) ಕ್ಷರ್ಕ್‌ ಕಂ ಡಾಟಾ ಎಂಟ್ರಿ ಆಪರೇಟರ್‌ / ಡಾಟಾ ಎಂಟ್ರಿ 
ಆಪರೇಟರ್‌, 3) ವಾಟರ್‌ ಆಪರೇಟರ್‌, 4) ಅಟೆಂಡೆಂಟ್‌ ಮತ್ತು 5) 
ಕ್ಷೇನರ್ಸ್‌ ಸೇರಿದಂತೆ ಸಿಬ್ಬಂದಿಗಳ ವೇತನಕ್ಕಾಗಿ ವಾರ್ಷಿಕವಾಗಿ ಒಟ್ಟು 
ರೂ.820.27 ಕೋಟಿ ಅನುದಾನದ ಅವಶ್ಯಕತೆ ಇದ್ದು, ಇದರಲ್ಲಿ ರೂ. 
511.20 ಕೋಟಿಗಳನ್ನು ಸರ್ಕಾರದಿಂದ ತ್ರೆ ತ್ರೈಮಾಸಿಕವಾಗಿ 4 ಕಂತುಗಳಲ್ಲಿ 
ಬಿಡುಗಡೆ ಮಾಡಲಾಗುತ್ತಿದೆ. 


ವೇತನಕ್ಕಾಗಿ ಕೊರತೆಯಾಗುವ ರೂ.309.07 ಕೋಟಿಗಳಲ್ಲಿ 
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ 
ಯೋಜನೆಯ ಕಾರ್ಯಕ್ರಮದ ಸೇವೆ ನೀಡುವವರಿಗೆ ಸದರಿ 
ಯೋಜನೆಯಡಿ ರೂ. 6150 ಕೋಟಿಗಳನ್ನು ವಾರ್ಷಿಕವಾಗಿ 2 
ಕಂತುಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. 


15ನೇ ಹಣಕಾಸು ಆಯೋಗದ ಅನುದಾನದಡಿಯಲ್ಲಿ 
ಕುಡಿಯುವ ನೀರು ನಿರ್ವಹಣೆ, ನೈರ್ಮಲ್ಯ ಕಾಪಾಡುವ 
ಕಾರ್ಯಕ್ರಮಗಳಿಗೆ ಅನುದಾನವನ್ನು ಆಸಲಿರಿಸಲಾಗಿದ್ದು, 


ಕುಡಿಯುವ ನೀರು ಸರಬರಾಜು ಮತ್ತು "ಸಚ್ಛತ py ನೀಡುವವರಿಗೆ 
15ನೇ ಹಣಕಾಸು ಆಯೋಗದ "ಅನುದಾನದಡಿ ರೂ.208.05 
ಕೋಟಿಗಳ ಅನುದಾನ ಮತ್ತು ಸ್ವಂತ ಸಂಪನ್ಮೂಲದಲ್ಲಿ 101.02 
ಕೋಟಿಗಳನ್ನು ಗ್ರಾಮ ಪಂಚಾಯತಿಗಳು ಸಿಬ್ಬಂದಿಗಳ ವೇತನಕ್ಕಾಗಿ 
ಭರಿಸಲು ಅನುದಾನವನ್ನು ವರ್ಗಾವಣೆ ಮಾಡಿಕೊಂಡು ಸಿಬ್ಬಂದಿಗಳ 
ವೇತನ ಭರಿಸಲು ಕಮ" ಕೈಗೊಳ್ಳುವಂತೆ ಗ್ರಾಮ ಪಂಜಾಯತಿಗಳಿಗೆ 


ನಿರ್ಡ್‌ಕನ ನೀಡಲಾಗಿದೆ. 


ರಾಜ್ಯದ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ 3-4 
ತಿಂಗಳುಗಳಿಂದ ನೌಕರರಿಗೆ ವೇತನ ನೀಡದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆ. 


. ಪ್ರಸ್ತುತ ಗ್ರಾಮ ಪಂಚಾಯತಿ ನೌಕರರ ವೇತನಕ್ಕಾಗಿ 
2021-22ನೇ ಸಾಲಿನಲ್ಲಿ ರೂ. 383.40 ಕೋಟಿಗಳನ್ನು ಸರ್ಕಾರದಿಂದ 
ತ್ರೈಮಾಸಿಕವಾಗಿ 3 ಕಂತುಗಳಲ್ಲಿ ಬಿಡುಗಡೆ ಮಾಡಲಾಗಿದೆ. 


ಈ) |ಈ ಗ್ರಾಮ ಪಂಚಾಯತ್‌ 
' ಸಿಬ್ಬಂದಿಗಳಿಗೆ ಭವಿಷ್ಯ ನಿಧಿ 
(ಪಿ.ಎಫ್‌. ಇ.ಎಸ್‌.ಐ. 
ಸೌಲಭ್ಯಗಳನ್ನು 
ನೀಡಲಾಗುತ್ತಿದೆಯೇ; 
ಇಲ್ಲವಾದಲ್ಲಿ ಈ ಸೌಲಭ್ಯಗಳನ್ನು 
ನೀಡಲು ಸರ್ಕಾರ" ಕೈಗೊಂಡ 
ಕ್ರಮಗಳೇನು? (ವಿವರ 
 |“ದಗಸುವುದು) 


ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಭವಿಷ್ಯ ನಿಧಿ ಸೌಲಭ್ಯವನ್ನು 
ಕಲ್ಲಿಸಲು ಗ್ರಾಮ ಪಂಚಾಯತಿಗಳಿಗೆ ನಿರ್ದೇಶನ ನೀಡಲಾಗಿದೆ. 
ಇ.ಎಸ್‌.ಐ. ಸೌಲಭ್ಯವನ್ನು ನೀಡಲಾಗುತ್ತಿಲ್ಲ. 


ಸಂ. ಗ್ರಾಅಪ 37 ಗ್ರಾಪಂಅ 2022 


ಕೆ.ಎಸ್‌. ಈಶ್ವರಪ್ಪ 
ಗ್ರಾಮೀಣಾಭಿವೃದ್ಧಿ ಪ 
ಘೆಲಿಖಾಯೆಜ್‌ ರಾಜ್‌ ಸ 


